ಕರ್ನಾಟಿಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ವಿಧಾನ ಪರಿಪತ್ತಿನ ಸದಸ್ಯರ ಹೆಸರು ' 
ಉತ್ತರಿಸಬೇಕಾದ ದಿನಾಂಕ 

ಉತ್ತರಿಸುವ ಸಚಿವರು 


: 1334 ಮ 

: ಶ್ರೀ ಎನ್‌ ರವಿಕುಮಾರ್‌ 

: 21/12/2018 

: ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ 
ವ್ಯವಹಾರಗಳ ಹಾಗೂ ಕಾನೂನು ಮಾಪನಶಾಸ್ತ್ರ ಅಲ್ಪ 
ಸಂಖ್ಯಾತರ ಕಲ್ಯಾಣ ೬ ವಕ್ತ್‌ ಹಾಗೂ ಹಜ್‌ 


ಅಂತ್ಯೋದಯ  ' ಕಾರ್ಡುಗಳಿವೆ; ಎಪಿಎಲ್‌, 
ಬಿಪಿಎಲ್‌ ಮತ್ತು ಅಂತ್ಯೋದಯ ಕಾರ್ಡ್‌ 
ಹೊಂದಿದವರಿಗೆ ವಿತರಿಸಲಾಗುವ ತಲಾ ಅಕ್ಕಿಯ 


ಪ್ರಮಾಣವೆಷ್ಟು ರಾಜ್ಯದಲ್ಲಿರುವ ಒಟ್ಟು 
ಕುಟಿಂಬಗಳ ' ಸಂಖ್ಯೆ ಎಷ್ಟು (ಜಿಲ್ಲಾವಾರು. 
ಮಾಹಿತಿ ನೀಡುವುದು) 


ಇಲಾಖಾ ಸಚಿವರು. 
ಕ್ರಸಂ. ಪ್ರಶ್ನೆ K ಉತ್ತರ 
ಅ). | ಅನ್ನಭಾಗ್ಯ ಯೋಜನೆಯಲ್ಲಿ ಕಳೆದ" 06 ತಿಂಗಳಿನಲ್ಲಿ | ಅನ್ನಭಾಗ್ಯ ಯೋಜನೆಯಡಿ ಕಳೆದ 06 ತಿಂಗಳಿನಲ್ಲಿ ಬಿಪಿಎಲ್‌, ಎಪಿಎಲ್‌ 
-| ಬಿಪಿಎಲ್‌, ಎಪಿಎಲ್‌ ಮತ್ತು ಅಂತ್ಯೋದಯ | ಮತ್ತು ಅಂತ್ಯೋದಯ ಕಾರ್ಡುದಾರರಿಗೆ ವಿತರಿಸಿದ ಅಕ್ಕಿಯ ಪ್ರಮಾಣ ಈ 
ಕಾರ್ಡುದಾರರಿಗೆ ವಿತರಿಸಿದ ಅಕ್ಕೆಯ ಪ್ರಮಾಣ ಕೆಳಕಂಡಂತಿದೆ. 
ಎಷ್ಟು (ಜಿಲ್ಲಾವಾರು ಮಾಹಿತಿ ನೀಡುವುದು) "." k (ಮೆಟಿನ್‌ಗಳಲ್ಲಿ) 
, ಮಾಹೆ 1 ಎಎವೈಃಬಿಪಿಎಲ್‌ [ಎಪಿಎಲ್‌ 
ಜೂನ್‌ 20S 2905234 
ಜುಲೈ 269638392 2715362 
-'ಆಗನ್ಸ್‌ 387407.645 3259.140 
ಸೆಪ್ಟೆಂಬರ್‌ ` | 274092.309 3102.322 
ಅಕ್ಟೋಬರ್‌ [28800895 | 3858S 
ನವೆಂಬರ್‌ | 289658761 3174178 
ಒಟ್ಟು 1673077.006 
ಜಿಲ್ಲಾವಾರು ಮಾಹಿತಿ ಲಗತ್ತಿಸಿದೆ 
ಆ) ರಾಜ್ಯದಲ್ಲಿ ಎಷ್ಟು ಐಪಿಎಲ್‌ ಬಿಪಿಎಲ್‌ 'ಮತ್ತು r ರಕಜ್ಯದಲ್ಲಿ' ಈ ಕೆಳಕಂಡಂತೆ `ಎಪಿಎಲ್‌, ಬಿಪಿಎಲ್‌ ಮತ್ತು ಅಂತ್ಯೋದಯ] 


ಕಾರ್ಡುಗಳಿರುತ್ತವೆ. 


ಅಂತ್ಯೋದಯ 778974 
'ಅದ್ಯತಾ(ಬಿಖಿಎಲ್‌)- 11538753 
ಆದ್ಯತೇತರ್ಥ (ಐಪಿಎಲ್‌)- 1889669 


ರಾಜ್ಯದಲ್ಲಿ ಪ್ರತಿ ಅಂತ್ಯೋದಯ ಪಡಿತರ ಚೀಟಿಗೆ 35 ಕೆಜಿ ಆದ್ಯತಾ 
ಪಡಿತರ ಚೇಟಿಯಲ್ಲಿನ ಪ್ರತಿ ಪಲಾನುಭವಿಗೆ ತಲಾ 07 ಕೆಜಿಯಂತೆ 
ಅಕ್ಕಿಯನ್ನು ಉಚಿತವಾಗಿ ವಿತರಿಸಲಾಗುತ್ತಿದೆ. 

ಹಾಗೆಯೇ ಆಹಾರಧಾನ್ಯವನ್ನು ಪಡೆಯಲಿಚ್ಛಿಸಿ ಆನ್‌ಟಿನ್‌ ಮೂಲಕ 
ತಮ್ಮ ಒಪ್ಪಿಗೆಯನ್ನು ನೀಡುವ ಏಕ ವ್ಯಕ್ತಿಯ ಎಪಿಎಲ್‌ ಪಡಿತರ ಚೀಟಿಗೆ 05 
ಕೆ.ಜಿಯಂತೆ ಹಾಗೂ ಒಬ್ಬರಿಗಿಂತ ಹೆಚ್ಚು ವ್ಯಕ್ಷಿಗಳಿರುವ ಪಡಿತರ ಚೀಟಿಗೆ 
ಗರಿಷ್ಟ 10 ಕೆ.ಜಿಯನ್ನು ಪ್ರತಿ ಕೆ.ಜಿಗೆ ರೂ. 15/-ರಂತೆ ರಿಯಾಯಿತಿ ದರದಲ್ಲಿ | 
ವಿತರಿಸಲಾಗುತ್ತಿದೆ. 

'- ರಾಜ್ಯದಲ್ಲಿರುವ ಪಡಿತರ ಚೇಟಿಗಳ ಒಟ್ಟು "ಕುಟುಂಬಗಳ ಸಂಖ್ಯೆಯ 


ಜಿಲ್ಲಾವಾರು ಮಾಹಿತಿಯನ್ನು ಲಗತ್ತಿಸಿದೆ. 


-2- 


ಸ pS 


ಪ್ರತಿ ತಿಂಗಳು ವಿತರಿಸದಿರುವ ಅಕ್ಕೆಯನ್ನು ಯಾವ | 'ಪಡಿತರ : ' ವಿಠರಣೆಯನ್ನು 


ಅಕ್ಕಿಯನ್ನು: ವಿತರಿಸಲು ಸರ್ಕಾರವು ಕಳೆದ 06 
ತಿಂಗಳಿನಲ್ಲಿ." ' ಎಷ್ಟು ವೆಚ್ಚ ಮಾಡಿದೆ? 
(ತಿಂಗಳುವಾರು ವಿವರ ನೀಡುವುದು) 


ಇ) ಸಂಪೂರ್ಣ  ಗಣಕೀಕರಣಗೊಳಿಸಲಾಗಿದ್ದು, 
ರೀತಿಯಾಗಿ . ಬಳಸಿಕೊಳ್ಳಲಾಗುತ್ತದೆ; ಬಡವರಿಗೆ | ನ್ಯಾಯಬೆಲೆ ಅಂಗಡಿಗಳಲ್ಲಿ P೦8 ಬಯೋಮೆಟ್ರಿಕ್‌ ಮೂಲಕ ಪಡಿತರ ಧಾನ್ಯ |. 
ಸರ್ಕಾರವು - ನೀಡುವ ಅಕ್ಕಿಯನ್ನು, ನ್ಯಾಯಬೆಲೆ | ವಿತರಿಸಲಾಗುತ್ತಿದ್ದು, ಉಳಿದ ಅಕ್ಳಿಯ ಪ್ರಮಾಣವನ್ನು ಮುಂದಿನ: ಮಾಹೆಯ | 
ಅಂಗಡಿಯ ಮಾಲೀಕರು" ವಿತರಿಸದೆ ಬಡವರಿಗೆ | ಹಂಚಿಕೆ' ಪ್ರಮಾಣದಲ್ಲಿ ಆನ್‌ಲೈನ್‌ ಮೂಲಕವೇ ಕಡಿತಗೊಳಿಸಲಾಗುತ್ತಿದೆ. 
ವಿತರಿಸಿದೆಯೆಂದು ಸರ್ಕಾರಕ್ಕೆ ಸುಳ್ಳು ಲೆಕ್ಕ| ಹಾಗಾಗಿ ಪ್ರತಿ ಮಾಹೆ ಉಳಿತಾಯವಾಗುವ ಅಕ್ಕೆ ಪ್ರಮಾಣವು ಮುಂದಿನ 
ತೋರಿಸುವ ಮೂಲಕ . ವಂಚಿಸುತ್ತಿರುವುದು | ಮಾಹೆಯ ' ಹಂಚಿಕೆಯಲ್ಲಿ .' ತಪ್ಪದೇ ಬಳಕೆಯಾಗುತ್ತಿದ್ದು, "ಯಾವುದೇ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಈ ರೀತಿಯ ಮಾರ್ಗಾಂತರ್ಕೆ ಅವಕಾಶ' ಇರುವುದಿಲ್ಲ. ಹಾಗೆಯೇ ನ್ಯಾಯಬೆಲೆ ಅಂಗಡಿ 
ವಂಚೆಸುತ್ತಿರುವ ನ್ಯಾಯಬೆಲೆ ಅಂಗಡಿಯ" ಮಾಲೀಕರು. "ಆ ರೀತಿ ಸುಳ್ಳು ಲೆಕ್ಕ ತೋರಿಸಿ ವಂಚಿಸಲು ಸಹ 
| ಮಾಲೀಕರ ಮೇಲೆ ಯಾವ ಕ್ರಮ ಕೈಗೊಳ್ಳಲಾಗಿದೆ. | ಸಾಧ್ಯವಿರುವುದಿಲ್ಲ. 
ಕಳೆದ 06 ತಿಂಗಳಿನಲ್ಲಿ ಈ ರೀತಿಯ ಎಷ್ಟು ರಾಜ್ಯದ 20033 ನ್ಯಾಯಬೆಲೆ ಅಂಗಡಿಗಳ" ಪೈಕ 1902 
ಪ್ರಕರಣಗಳು ದಾಖಲಾಗಿವೆ. ಅಂಗಡಿಗಳನ್ನು ಈಗಾಗಲೇ P೦8 ಅಂಗಡಿಗಳಾಗಿ ಪರಿವರ್ತಿಸಲಾಗಿದೆ. | 

ಪಿಒಎಸ್‌ ಅಂಗಡಿಗಳಲ್ಲಿ - ಕಾರ್ಡುದಾರರ ಆಭಾರ್‌ ಬಯೋಮೆಟ್ರಿಕ್‌ 
ಮೂಲಕವೇ : ಪಡಿತರ ವಿತರಣೆಯನ್ನು ಮಾಡಲಾಗುತ್ತಿದೆ. ಹಾಗೂ 
ವಿತರಣೆಯಾದ ತಕ್ಷಣವೇ ವಿತರಣೆಯ ಮಾಹಿತಿಯು ರಾಟ್ಯದ ಸರ್ವರ್‌ಗಳಲ್ಲಿ 
ದಾಖಲಾಗುವುದಲ್ಲದೆ ಕೇಂದ್ರ ಸರ್ಕಾರದ “ಅನ್ನ ' ವಿತರಣ್‌' ಸರ್ವರ್‌ನಲ್ಲಿ | 
ಕೂಡಾ ದಾಖಲೆಗೊಂಡು ಸಾರ್ವಜನಿಕರಿಗೆ ಪಾರದರ್ಶಕವಾಗಿ ಕಾಣುವ 
4 | ವ್ಯವಳ್ಥೆಯನ್ನು . ಸಾರ್ವಜನಿಕ "ವಿತರಣಾ "ಪದ್ಧತಿಯಲ್ಲಿ ಜಾರಿಗೊಳಿಸಲಾಗಿದೆ. 
ಇದರಿಂದಾಗಿ' ಘಲಾನುಭವಿಗಳಿನಿ ನಿಗದಿತ ಹಂಚಿಕೆಯು' 'ನೇರವಾಗಿ 
, ) | °°... | ತಲುಪಿಸುವ ಬಗ್ಗೆ ಸಂಪೂರ್ಣ ಮಾಹಿತಿ ಲಭ್ಯವಿರುತ್ತದೆ. 
ಈ) ಬಡವರಿಗೆ ಕಡಿಮೆ ದರದಲ್ಲಿ ಅಥವಾ: ಉಚಿತವಾಗಿ ರಾಜ್ಯದಲ್ಲಿರುವ ವ್ಯ ಮತ್ತು ಅದ್ಯತಾ(ಬಿಪಿಎಲ್‌) ಪಡಿತರ ಚೀಟಿಗಳ 


ಫಲಾನುಭವಿಗಳಿಗೆ "ಅಕ್ಕಿಯನ್ನು ಉಚಿತವಾಗಿಯೂ ಹಾಗೂ ಆದ್ಯತೇತರ 
(ಎಪಿಎಲ್‌) ಪಡಿತರ ಚೀಟಿಗಳ ಫಲಾನುಭವಿಗಳಿಗೆ ರಿಯಾಯಿತಿ ದರದಲ್ಲಿ 
ಅಕ್ಕಿಯನ್ನು ಒದಗಿಸಿದ ಬಾಬ್ದು ಸರ್ಕಾರವು ತಿಂಗಳವಾರು ವೆಚ್ಚ": ಮಾಡಿರುವ 
ವಿವರವು ಈ ಕೆಳಕಡಂತಿದೆ. (ಅಕ್ಟೋಬರ್‌ ಮಾಹೆಯವರೆಗೆ) 


[ಕ್ರಸಂ ಮಾಹೆ ವೆಚ್ಚ ಮಾಡಿರುವೆ 
ಅನುದಾನ 
. (ರೂ ಲಕ್ಷಗಳಲ್ಲಿ) 
ಜೂನ್‌-2018 1705918 


33 
1703.04 
2731735 


- 'ಸೆಪ್ಪೆಂಬರ್‌-2018 ; 
ಅಕ್ಟೋಬರ್‌-2018 . | 2244317 
- ಒಟ್ಟು | 80916.41 


ಜುಳ್ಯ 208 
ಆಗ್‌ 208 


FATE 


ಆನಾಸ 275 ಡಿಆರ್‌ಎ 208 


(ಬಿ. ಜೆಡ್‌. ಜಮೀರ್‌ ಅಹ್ಗದ್‌ ಖಾನ್‌) 
ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ 


ಹಾಗೂ ಕಾನೂನು ಮಾಪನಶಾಸ್ತ್ರ ಅಲ್ವ ಸಂಖ್ಯಾತರ ಕಲ್ಯಾಣ ಮತ್ತು 


ತ್ರೆ 
ವಕ್ಸ್‌ ಹಾಗೂ ಹಜ್‌ ಇಲಾಖಾ ಸಚಿವರು 


District wise Quantity of Rice distributed for AAY+BPL and APL in Quintals 


“August September November December 


YH | } AH PHH PH PHH 
Net(AAY4B MEHLNGL: NeAAYHB Ns Net(AAY+B Neus Net [et AAY+B Ly NeAAY4B NPHH Net Req. 
PL) Req. He | pl) Reg. © | py) Reg. © | pr)Req. 4 | pl)Reg. 

8913208 |‘ ‘9606 [906826 | 854. | 9119894 91319.25 159.3 


| 1599 | 
10612448 |. 63741. ‘| 1056251 | 6211 - | 10614746 | 64503 | 10586655 | 65901 | 10697487 | 659.07 


\ SINo | ~ Distiict Namé , 


[1 JBAGAIKOTE 


91007.3 
105167.49 
1506295 
.-23429.7] 


ಕ್ಥೆ 
A 
pe 
5 


. 23571.77 778.18 22597.88 665.1 22749.64 694.45 23005.3 686.58 23400,64 685.27 
24600.67 


24384.28 535.77 24054.95 520.32 24239.06 556.62 24375.47 568.94 600.97 


24231.43 
40050.78 


3984496 335.52 | 3921.58 [ 84502 | 3979449 | 86761 876.24 

5153482 | 7175 514114 S45 [Si34538 | S18 | S148 | 8875 | 5160258 90.6 

22815362 | 2584.51 - | 22798735 | 270587 2625.57 

11772548 | 31498 8410.65 | 333.03 } 12190343 | 351.13 | 12041571 394.83 
39276 


"$2061.15 
227682.86 
118900 


2514.37 


74832.61 311.65 72265.58 316.95 5574486 | 3412 | 7714791 | 36693 | 7601831 y 411.91 

96454.54 93230.83 391.37 9733258 | 41662 | 977888 | 44567 527.52 

5807443 180.6 58216.84 183.15 57772.22 18225 | 5779564 | 1846 [| 588254 | 1905 | 5856596 | 202.45 

CHIKKAMAGALURU 4164738 575.84 57212.63 $6642.31 56671.86 639.16 

(CHITRADURGA 68537.18 155.51 93561.78 9233895 [ 174.11 210.41 

658496 | 1317 | 6005 67891.6 67835.07 130.3 

16 67136.83 5066.64 | 67848.65 67517.66 6791288 | 523789 | 6873382 5539.34 

17 2961 | 10325283 10179261 10251089 | 32885 | 10373231 103990.36 390.45 

|. | $2279.49 735.13 .| 8105341 g2376.02 | 78634 | 826083 | B07 |} 8303996 | 84755 | 834336 876.07 

fs | 53405.51 1958 .| 5188572 $3327.34 23965 | 5397623 248.55 

2 6970481 | 40752 |] 9687525 | 4193 | 95522 96060.05 | 425.7 42899 429.48 
22 8685553 "| 26328 | 850439 | 260.18 fsen122 | 27278. | 8728187 | 28533 | 8797523 
|» 232651 | s10e7 2240357 17a | 257067 121359 | 262945 | 128044 | 2211595 

24- 7818583. |- 41827 - | 7852018 | 43418 | 7870937 472.53 

71225.96 14164 | 6787783 146.79 53390.96 730680 | 1722 | 72378 202.94 

185833.88 326.4 106059 353.1 .| 10603246 105771.19 | 3775 105827.16 4515 

10537723 | 132263 1 14807638 | 134472 | 14531563 | 135806 | 14602644 | 138358 1456.65 | 1463285 149734 

"8847723 | 166.27 8825937 | 17022 7019442 9539776 | 20662 225.67 | 9563951 235,77 

62951.58 77.01 62363 | 8525 622978 ] 85.45 

8351045 578 839 587.85 | 8409441 651.59 


108672.68 
49373.87 


468.47 149601.27 464.56 148561.68 [ 49754 | 14910474 146849. 11 662.3 
1094.18 49715.38 1123.47 49328.26 11276 | 496606 49479.09 1156.8 1182.01 


9 i 
6838086 | 148435 | 67354 | 149053 | 6814325 | 150283 1449.39 | 6891404 1631.37 
5393731 | 0279 | 5257355 | 11559. | 3978197 | 12514 | 5658597 14244 | 5848.87 148.94 


35 Total 2556157.86 22790.78 |2713786.74 23307 2594926.23 | 23677.58 | 2754277.28 § 23725.78 | 2757764.9 24765 2770898.66 


Leet 


